ವಿ.ಎಂ. ಶ್ರೀ ಪ್ರತಿಷ್ಠಾನದ ಸೂ 


ಹೊಂಗನಸು 
ಸಂಪುಟ: ೧೦ ಸಂಚಿಕೆ: ೦೬ ಅಕ್ಟೋಬರ್‌ ೨೦೨೨ ಪುಟಗಳು ೮ ವಾರ್ಷಿಕ ಚಂದಾ ರೂ. ೨೦/- ಸಂಪಾದಕರು : ಶ್ರೀ ಬಿ. ಆರ್‌. ರವೀಂದ್ರನಾಥ್‌ 
Vol. 10 Issue: 06 October 2022 Pages - 8 A. Sub. -Rs. 20/- Editor : Sri. B.R. Ravindranath 


ಶ್ರೀ ಶಕ ೧೯೪೫ ಶುಭಕೃತ ನಾಮ ಸಂವತ್ತರ- ದಕ್ಷಿಣಾಯಣ- ಶರತ್‌ ಯತು ಚಾಂದ್ರಮಾನ -ಆಶ್ವಯುಜ -ಕಾರ್ತಿಕ ಮಾಸ ಸೌರಮಾನ ಕನ್ಯಾ-ತುಲಾ 


ದಿ॥ ಹೊ ಪ್ರೊ ಎಂ.ವಿ. ಸೀತಾರಾಮಯ್ಯ 
ಸಂಸ್ಥಾಪಕರು 


ನಾಡೋಜ ಹೊ 


ಗೌರವಾಧ್ಯಕ್ಷರು 
ಮೊ : ೯೯೪೫೬೫೮೮೮೫ 


ಪದಾಧಿಕಾರಿಗಳು 
ಅಧ್ಯಕ್ಷರು 
ಡಾ. ಬೈರಮಂಗಲ ರಾಮೇಗೌಡ 
ಮೊ : ೯೩೪೧೨೫೮೧೪೨ 


ಗೌಃ ಕಾರ್ಯದರ್ಶಿ 
ಡಾ. ಶಾಂತರಾಜು 
ಮೊ : ೯೯೮೦೪೮೧೪೮೪ 
ಗೌ। ಕೋಶಾಧಿಕಾರಿ 
ಡಾ| ಎಸ್‌. ಅನಿಲ್‌ಕುಮಾರ್‌ 
ಮೊ : ೯೯೬೪೪೬೫೯೫೬ 
ಸಂಪಾದಕರು 


ಶ್ರೀ. ಬಿ.ಆರ್‌. ರವೀಂದ್ರನಾಥ್‌ 
ಮೊ : ೯೪೪೮೩೬೬೮೪೯ 


ಹಸ್ತಪ್ರತಿ ಸಂಯೋಜನಾಧಿಕಾರಿ 
ಶ್ರೀ ಬಿ.ಎಸ್‌. ಗುರುಪ್ರಸಾದ್‌ 
ಮೊ: ೯೫೩೫೦೯೭೩೩೭ 
ಸಂಶೋಧನ ಕೇಂದ್ರದ 
ಸಂಯೋಜನಾಧಿಕಾರಿ 
ಡಾ. ಚಿತ್ತಯ್ಯ ಪೂಜಾರ್‌ 
ಮೊ: ೯೮೪೫೬೩೭೨೪೭ 
ಚಂದಾ ವಿವರಗಳು 
ವಾರ್ಷಿಕ ಚಂದಾ : ರೂ. ೨೦/- 
ಐದು ವರ್ಷಗಳ ಚಂದಾ : ರೂ. ೧೦೦/- 
ಬಿ.ಎಂ.ಶ್ರೀ. ಪ್ರತಿಷ್ಠಾನ 
ಸ್ಥಾಪನೆ : ೦೬-೦೫-೧೯೭೯ 
ಎಂ.ವಿ.ಸೀ. ಸ್ನಾತಕೋತ್ತರ ಸಂಶೋಧನ ಕೇಂದ್ರ 
ಬಿ.ಎಂ.ಶ್ರೀ. ಪ್ರತಿಷ್ಠಾನದ ರಸ್ತೆ 
೩ನೇ ಮುಖ್ಯರಸ್ತೆ 
ನರಸಿ೦ಹರಾಜ ಕಾಲೋನಿ 
ಬೆಂಗಳೂರು - ೧೯ 
ಮೊಬೈಲ್‌ TESS EL 


ಆಮೇಲ್‌ : bmsritrust@gmail. 


com 
web: www.bmshri.org 
ಕಛೇರಿ ಸಮಯ: 
ಬೆಳಗ್ಗೆ 10-30ರಿ೦ದ 
ವಾರದ ರಜಾದಿನ : ಮಂಗಳವಾರ 


೧ ಎಂ. ಎಚ್‌. ಕೃಷ್ಣಯ್ಯ 


ಸಂಜೆ 5-30ಗಂಟಿ. 


ನಾಡೋಜ ಪ್ರೊ. ಎಂ.ಎಚ್‌. ಕೃಷ್ಣಯ್ಯ ನಿಧನ 
(೨೧-೦೭- ೧೯೩೭ - ೧೨-೮-೨೦೨೨) 


ದಿನಾಂಕ ೩೦-೧೧-೨೦೧೧ ರಿಂದ ಬಿ.ಎಂ.ಶ್ರೀ. ಪ್ರತಿಷ್ಠಾನದ ಗೌರವಾಧ್ಯಕ್ಷ ಕ್ಷರಾಗಿದ್ದ 

ಡೋಜ ಡಾ. ಎಂ.ಎಚ್‌.ಕೃಷ್ಣಯ್ಯನವರು ದಿನಾಂಕ" ೧೨.೮.೨೦೨೨ರಂದು 
ನಿಧನರಾದರು. ಅವರು ಕನ್ನಡದ ಅತ್ಯುತ್ತಮ ಅಧ್ಯಾಪಕರಲ್ಲಿ ಒಬ್ಬರು ಮತ್ತು ಪ್ರಸಿದ್ಧ 
ವಿದ್ವಾಂಸರಾಗಿದ್ದರು. 
ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಎಂ.ಎ. ಪದವೀಧರರಾದ ಕೃಷ್ಣಯ್ಯನವರು 
೧೯೫೯ರಿಂದ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಪ್ರಾಧ್ಯಾಪಕರಾಗಿ ಬೆಂಗಳೂರು, ಕೋಲಾರ, ಮಂಗಳೂರು, 
ತುಮಕೂರು, ಮಂಡ್ಕಗಳಲ್ಲಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸಿದರು. ಚನ್ನಪಟ್ಟಣದ 
ಕುವೆಂಪು ಮಹಾವಿದ್ಯಾಲಯ ಹಾಗೂ ಮಾಗಡಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 
ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿದರು. ಯುವಜನ ಸೇವಾ ಮತ್ತು ಕ್ರೀಡಾ ನಿರ್ದೇಶನಾಲಯದ 
“ಯುವ ಕರ್ನಾಟಕ' , "ಸ್ಪೋರ್ಟ್ಸ್‌ ಅರೆನಾ' ಹಾಗೂ ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯ ಕಲಾ 
ಪಂಥ ಮಾಲೆಯಲ್ಲಿ "ಎಕ್ಸೆ ಹಾಿಸರ' ಮತ್ತು “ಇಂಪ್ರೆಷನಿಸಂ' ಎನ್ನುವ ಎರಡು ಕೃತಿಗಳನ್ನು ಹೊರತಂದರು. 
ಉದಯಭಾನು ಕಲಾಸಂಘಕ್ಕೆ ಮಹತ್ವದ "ಕೃತಿಗಳನ್ನು ಸಂಪಾದಿಸಿಕೊಟ್ಟದ್ದಾರೆ. “ಸಂಘವು ತನ್ನ ಸುವರ್ಣ 
ಮಹೋತ್ಸವ ಸಂದರ್ಭದಲ್ಲಿ "ಹೊರತಂದ ಸುಮಾರು. ೩೦೦೦ ಪುಟಗಳ “ಬೆಂಗಳೂರು ದರ್ಶನ' ಬೃಹತ್‌ 
ಸಂಪುಟಗಳ ಸಂಪಾದಕರಾಗಿಯೂ ಮಹತ್ವದ ಕೊಡುಗೆಯನ್ನು ನೀಡಿದ್ದಾರೆ. 


ಗೆ 


ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕಾರ್ಯಕಾರಿ ಸಮಿತಿ(ಸಿ೦ಡಿಕೇಟ್‌), ಕನ್ನಡ ಪುಸ್ತಕ ಪ್ರಾಧಿಕಾರ, 
ತಂಜಾವೂರಿನ ದಕ್ಷಿಣ ವಲಯ ಸಾಂಸ್ಕ ಶಿಕ ಕೇಂದ್ರ ಇವುಗಳ ಸದಸ್ಯರಾಗಿ ಕಾರ್ಯನಿರ್ವಹಿಸಿದರೆ. 
ರಾಜ್ಯೋತ್ಸವ ಪ್ರಶಸ್ತಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ನಾಡೋಜ ಗೌರವ ಡಾಕ್ಷರೇಟ್‌, ಕುವೆಂಪು 


ಪ್ರಶಸ್ತಿ, "ಮಾಸ್ತಿ ಪ್ರಶಸ್ತಿ, ಕರ್ನಾಟಕ "ಸಾಹಿತ್ಯ. ಅಕಾಡೆಮಿ ಗೌರವ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. 
ಕೃಷ್ಣಯ್ಯನವರು ಕನ್ನಡ ಪ್ರಾಧ್ಯಾಪಕರಾಗಿ, ಸಾಹಿತಿ ವಿಮರ್ಶಕರಾಗಿ ಅದಕ್ಕೆ ಪೂರಕ ಎನಿಸುವಂತೆ ಸಂಗೀತ 
ಮತ್ತು ಕಲಾ ಪ್ರಪಂಚದೊಂದಿಗೆ ಇರಿಸಿಕೊಂಡ ಗಾಢ ಸಂಬಂಧ ವಿಶೇಷವಾಗಿ ಕಾಣುತ್ತದೆ. ಇದ- 
ರಿಂದ ಅವರ ಬರವಣಿಗೆಯಲ್ಲಿ ಒಂದರ ಪ್ರಭಾವ ಮತ್ತೊಂದರ ಮೇಲೆ ಆಗುವುದಕ್ಕೆ, "ಒಂದರಿಂದ 
ಮತ್ತೊಂದು ಏನನ್ನೋ ಪಡೆಯುವುದಕ್ಕೆ ಸಾಧ್ಯವಾಯಿತು; ಮೂರೂ ಕ್ಷೇತ್ರಗಳಲ್ಲಿನ ಸೌಂದರ್ಯ ಪ್ರಜ್ಞೆ 
ಅಪೂರ್ವ ಎನಿಸುವಂತೆ ಅಭಿವ್ಯಕ್ತಿಗೊಂಡಿತು. ಅದರಿಂದಾಗಿಯೇ ಭಾಷಾಜರಿತ್ರೆ ಕಲಾವಿಮರ್ಶೆ, ಸಾಹಿತ 
ವಿಮರ್ಶೆ, ಜೀವನ ಚರಿತ್ರೆ, ಶಿಲ್ಪಕಲೆ, ರಂಗಭೂಮಿ ಕುರಿತ ಕೃತಿಗಳಲ್ಲೂ ರಸಮಯತೆ ಕಾಣಿಸಿಕೊಂಡಿತು. 
“ಕಲಾದರ್ಶನ' ದಂಥ ಕೃತಿ ಆ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆ ಎನಿಸಿತು. ಅವರು ಪ್ರೊ.ಜಿ.ಎಸ್‌. 
ಸಿದ್ದಲಿಂಗಯ್ಯ ಅವರೊಂದಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಗೆ ಸಂಪಾದಿಸಿಕೊಟ್ಟ "ಸಾಲು ದೀಪಗಳು” 
ಕನ್ನಡ ಸಾಹಿತ್ಯದ ಸಾಧಕರ ಸಮಗ್ರ ಮಾಹಿತಿಯನ್ನು ಸಂಗ್ರಹವಾಗಿ -ಸ್ಟಾರಸ್ಸ [ಪೂರ್ಣವಾಗಿ ಕಟ್ಟಕೊಡುವ 
ಬೃಹತ್‌ ಸಂಪುಟ. ಉದಯಭಾನು ಕಲಾ ಸಂಘಕ್ಕೆ ಪ್ರೊ. ಎಲ್‌. ಎಸ್‌ ಶೇಷಗಿರಿರಾವ್‌, ಡಾ.ವಿಜಯಾ 
ಅವರೊಂದಿಗೆ ಸಿದ್ದಪಡಿಸಿಕೊಟ್ಟ "ಸ್ವಾತಂತ್ರೊ ಹತ್ತರ “ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃ ” ಸಂಶೋಧಕರಿಗೆ 
ಮಾರ್ಗದರ್ಶಿಯಾಗುವ ಹಲವಾರು” ಮಹತ್ವದ ಸಂಗತಿಗಳನ್ನೊಳಗೊಂಡ ವಿಶಿಷ್ಟ ಕೃತಿ. ಹಾಗೆಯೇ, 
ಕುವೆಂಪು ಸಾಹಿತ್ಯ-ಚಿತ್ರಸಂಪುಟ, ಸಾಹಿತ್ಯ ಮತ್ತು ಕಲೆಗಳಲ್ಲಿ ಪರಿವರ್ತನೆ ಮತ್ತು ಪ್ರಗತಿ, ಬೆ೦ಗಳೂರು 
ಕೆಂಪೇಗೌಡನ ವಶಂಸ್ಕರು, ಕಾಲು ಶತಮಾನ ಕಂಡ ಕನ್ನಡ "ಪತ್ರಿಕೆಗಳು - ವನೇ ಪುಟಕ್ಕೆ 


Honganasu October 2022 


Vol. 10 Issue 6 


ನಾಡೋಜ ಎಂಹೆಚ್‌ ಕೃಷ್ಣಯ್ಯ ಅವರ ನಿಧನದಿಂದ ಬಿಎಂಶ್ರೀ ಪ್ರತಿಷ್ಠಾನಕ್ಕೆ ಅಪಾರ ನಷ್ಟ ಉಂಟಾಗಿದೆ. ನಮಗೆಲ್ಲರಿಗೂ ಅವರ ಸ್ನೇಹ 
ಹಾಗೂ ಮಾರ್ಗದರ್ಶನಗಳ ನೆನಪು ಸದಾಕಾಲ ನೆನಪಿನಲ್ಲಿರುತ್ತವೆ. 
ನಾವೀಗ ಹೊಸ ಗೌರವ ಅಧ್ಯಕ್ಷರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. 
ಕರ್ನಾಟಕ ಸರ್ಕಾರ ನೀಡುತ್ತಿದ್ದ ಅನುದಾನದ ಬಗ್ಗೆ ಈಗ ಗೊಂದಲಗಳು ಉಂಟಾಗಿವೆ. ಅನುದಾನದ ಮೊತ್ತ ಕಡಿತಗೊಂಡಿರುವುದಲ್ಲದೆ ಬಿಎಂಶ್ರೀ 
ಪ್ರತಿಷ್ಠಾನದಂತಹ ಸಂಸ್ಥೆಗಳಿಗೂ ಅನುದಾನ ದೊರೆಯುತ್ತದೆಯೋ ಇಲ್ಲವೋ ಎಂಬ ಅನಿಶ್ಚತೆಗಳು ಎದುರಾಗತೊಡಗಿವೆ. ಹೀಗಾಗಿ ಬಿಎಂಶ್ರೀ 
ಪ್ರತಿಷ್ಠಾನದ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವತ್ತ ನಾವೆಲ್ಲರೂ ಚಿಂತನೆ ಮಾಡಬೇಕಾಗಿರುತ್ತದೆ. 
- ಬಿ.ಆರ್‌. ರವೀಂದ್ರನಾಥ್‌ 


ಕಷ್ಣಯ 
ಶೇ. ಪ್ರಕಷ್ಠಾನ ಮತ್ತು ಉದಯೆಭಾನು ಕಲಾ ಸಂಘದ ಸಹಯೋಗದಲ್ಲಿ 
ಎರಡೂ ಸಂಸ್ಥೆಗಳೊಂದಿಗೆ ಜತೆಯಲ್ಲಿ ನಿಕಟವಾದ ಸಂಪರ್ಕವನ್ನು 
ಇರಿಸಿಕೊಂಡು ಸಂಸ್ಥೆಗಳ ಬೆಳವಣಿಗೆಗೆ ಪೂರಕ ಶಕ್ತಿಯಾಗಿ ನಿಂತು ಯುವ 
ಪೀಳಿಗೆಗೆ ಆದರ್ಶಪ್ರಾಯವಾಗಿದ್ದ ನಾಡೋಜ ಪ್ರೊ. ಎಂ.ಎಚ್‌.ಕೃಷ್ಣಯ್ಯನವರ 
ಶ್ರದ್ಧಾಂಜಲಿ ಸಭೆ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ “ನುಡಿನಮನ' 
ಎ೦ಬ ಹೆಸರಿನಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಎಂ.ಎಚ್‌.ಕೆ. ಅವರ 
ಕುಟುಂಬ ವರ್ಗ, ಬಂಧುಮಿತ್ರರು ಮತ್ತು ಕಲೆ ಸಾಹಿತ್ಯ, ಸಂಗೀತ ಮತ್ತು 
ನ ಸಂಘಟನಾ ಕ್ಷೇತ್ರದ ಮುಖಂಡರುಗಳು ಪ್ರಾಲ್ಲೊಂಡು ನಮನ ಸಲ್ಲಿಸಿದರು. 
| ಬಿ.ಎಂ.ಶ್ರೀ. ಪ್ರತಿಷ್ಠಾನದ ಗೌರವ ಕಾರ್ಯದರ್ಶಿ ಶಾಂತರಾಜು ಅವರ 
ನಿರ್ವಹಣೆಯಲ್ಲಿ ಮೂಡಿಬ೦ದ ಕಾರ್ಯಕ್ರಮದಲ್ಲಿ ಉದಯಭಾನು ಕಲಾ 
ಸಂಘದ ಸಂಸ್ಥಾಪಕ ಕಾರ್ಯದರ್ಶಿಗಳಾದ ಎಂ. ನರಸಿಂಹ ಅವರು ತಮ್ಮ 
ಸಂಸ್ಥೆ ಮತ್ತು ಎಂ.ಎಚ್‌.ಕೆ. ಸಂಬಂಧವನ್ನು ಕುರಿತು ಮಾತನಾಡಿ ಚಾಲನೆ 
ನೀಡಿದರು. ಬಿ.ಎಂ.ಶ್ರೀ. ಪ್ರತಿಷ್ಠಾನದ ಅಧ್ಯಕ್ಷರಾದ ಬೈರಮಂಗಲ ರಾಮೇಗೌಡ 
ಅವರು ಪ್ರತಿಷ್ಠಾನವನ್ನು ಎಂ.ಎಚ್‌.ಕೆ. ಗೌರವ ಅಧ್ಯಕ್ಷರಾಗಿ ನಡೆಸಿಕೊಂಡು ಬಂದಿರುವ ರೀತಿ, ಅವರ ಕೊನೆಯ ಗು ಮತ್ತು ಅವರಿಲ್ಲದೆ 
ಉಂಟಾಗಿರುವ ಸ "ಸಾಂಸ್ಕೃತಿಕ ನಷ್ಟವನ್ನು ಉಲ್ಲೇಖಿಸಿ ಮಾತನಾಡಿದರು. ಮನಮಿಡಿಯುವ ಸಾಕ್ಷ್ಯಚಿತ್ರ ಅವರ ವ್ಯಕ್ತಿತ್ವವನ್ನು ಕಣ್ಮುಂದೆ ನಿಲ್ಲಿಸಿತು. ನಿವೃತ್ತ 
ನ್ಯಾಯಮೂರ್ತಿಗಳಾದ ಎ.ಜೆ. ಸದಾಶಿವ ಅವರು ಗದ್ಗದಿತರಾಗಿ ಕೃಷ್ಣಯ್ಯನವರ ಜೊತೆಗಿನ ಬಾಂಧವ್ಯವನ್ನು ವಿವರಿಸಿದರು. "ನಾಡೋಜ ಹಂಪನಾ 
ಸಹಾಧ್ಯಾಯಿಗಳಾದ ಅವರ ಸಂಬಂಧವನ್ನು ನೆನಪು ಮಾಡಿಕೊಂಡು ಎಂ.ಎಚ್‌.ಕೆ. ಅವರ ಸಾಹಿತ್ಯೇತರ ಒಲವುಗಳ ಬಗೆಗೆ ಮಾತನಾಡಿ ತಮ್ಮ 
ವೈವಾಹಿಕ ಬಂಧನಕ್ಕೆ ಕಾರಣ ಪುರುಷರೂ ಇವರೇ ಎಂದು ಉಲ್ಲೇಖಿಸುವುದನ್ನು ಮರೆಯಲಿಲ್ಲ.ಡಾ. ಜಿ.ರಾಮಕೃಷ್ಣ ಅವರು ಮಾತನಾಡಿ ಅವರ 
ಹಾಸ್ಯ ಪ್ರಜ್ಞೆ ಸೇವಾನಿಷ್ಠೆ ನಡೆ- ನುಡಿಯನ್ನು ಚಿತ್ರಿಸಿದರು. 
ಡಾ.ವಿಜಯಾ ಅವರು ಗಂಥ ಸಂಪಾದನೆಯ ಸಂದರ್ಭದಲ್ಲಿ ಎಂ.ಎಚ್‌.ಕೆ. ನಿಷ್ಠೆ, ತಲಸ್ಪರ್ಶಿ ಅಧ್ಯಯನ, ಪ್ರಾಮಾಣಿಕತೆ, ಸಾಹಿತ್ಯೇತರ ವಿಷಯದಲ್ಲಿನ 
ಅವರ ನೈಪುಣ್ಯತೆಯನ್ನು ವಿವರಿಸುತ್ತಲೇ ಗದ್ಗದಿತರಾಗಿ ಅವರ ವ್ಯಕ್ತಿತ್ವ ಆದರ್ಶಪ್ರಾಯವಾದುದು ಎಂದು ಹೇಳಿದರು. ಶ್ರೀ ಮಾವಿನಕೆರೆ ರಂಗನಾಥನ್‌ 
ಅವರು ಎಂ.ಎಚ್‌.ಕೆ. ಅವರು ಗುರುಗಳಾಗಿ, ಹಿತೈಷಿಯಾಗಿ ನನ್ನನ್ನು ಚೆನ್ನಾಗಿ ಬಲ್ಲವರು. ಮಾಸ್ತಿ ಪ್ರತಿಷ್ಠಾನ ಸ್ಥಾಪನೆಯಲ್ಲಿ ಅವರು ನೀಡಿದ ಸಲಹೆ 
ಸಹಕಾರ ಮರೆಯಲಾಗದು ಎಂದು ಮನದುಂಬಿ ಹೊಗಳಿದರು. ಶ್ರೀ ಕೆ.ಆರ್‌.ಕಮಲೇಶ್‌ ಅವರು ರಾಜ್ಯ ಯುವಜನ ಸೇವಾ ಇಲಾಖೆಯಿಂದ 
ಹೊರಬಂದ “ಯುವಕರ್ನಾಟಕ” ಸಂಚಿಕೆ ಬಹಳ ಜನಪ್ರಿಯವಾಯಿತು. ಕಲಾಪ್ರೇಮಿಯಾದ ಇವರು ಕಲಾವಿದರಿಗೆ ಸ್ಫೂರ್ತಿ, ಉತ್ಸಾಹವನ್ನು 
ತು೦ಬುತ್ತಿದ್ದರು ಎಂದು ಬಣ್ಣಿಸಿದರೆ, ಶ್ರೀ ಎಂ.ಸಿ. ನರೇಂದ್ರ ಅವರು ತಮ್ಮ ತಂದೆ ಹೆಸರಿನ ಪ್ರತಿಷ್ಠಾನಕ್ಕೆ ಎಂ. ಎಚ್‌.ಕೆ.ಅವರಿಂದ ಆದ ಸೇವೆಯನ್ನು 
ಮನದುಂಬಿ ಮಾತನಾಡಿದರು. 
೧ನೇ ಪುಟದಿಂದ 
ಇವು ಕೂಡ ಸಮೃದ್ಧ ಮಾಹಿತಿಗಳನ್ನು ತುಂಬಿಕೊಂಡ ವಿಶಿಷ್ಟ ಕೃತಿಗಳು. 
ಅಧ್ಯಾಪನದೊಂದಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ, ಪದವಿ ಕಾಲೇಜುಗಳ ಪ್ರಾಂಶುಪಾಲರಾಗಿ ಸಮರ್ಥ ಆಡಳಿತ ನಿರ್ವಹಣೆಯನ್ನೂ 
ಕೃಷ್ಣಯ್ಯನವರು ಮಾಡಿದ್ದಾರೆ. ಸಭೆ, ಸಮಾರಂಭ, ಅಧ್ಯಾಪನ, ಕೃತಿ ಸಂಪಾದನೆ, ಸಂಘ-ಸಂಸ್ಥೆಗಳ ಒಡನಾಟ ಹೀಗೆ ನಿರಂತರ ಒತ್ತಡದಲ್ಲಿದ್ದರೂ 
ಕನ್ನಡ ಸಾಹಿತ್ಯ- ಸಂಸ್ಕೃತಿ ಕ್ಷೆ ಕ್ಷೇತ್ರದಲ್ಲಿ ಅವರ ಹೆಸರು ಚಿರಕಾಲ ಉಳಿಯುವಂಥ ೧೫ಕ್ಕೂ ಹೆಚ್ಚು ಕೃತಿಗಳನ್ನು ಕೃಷ್ಣಯ್ಯನವರು ಪ್ರಕಟಿಸಿದ್ದಾರೆ. ಆ 
ಕೃತಿಗಳು- ಕಾವ್ಯಭಾಷೆ, ಶೃಂಗಾರ ಲಹರಿ, ಸಂಕ್ಷಿಪ್ತ ಕನ್ನಡ ಭಾಷೆಯ ಚರಿತ್ರೆ, ಆರ್‌. ಎಂ. ನಾಟಕ "ಮತ್ತು ಸ ಸೌಂದರ್ಯಪ್ರಜ್ಞೆ, ಆಲೋಕನ, 
ರೂಪಶಿಲ್ಲಿ ಬಸವಯ್ಯ, "ಎನ್‌. ಎಚ್‌. ಕುಲಕರ್ಣಿ, 'ತ್ಯಾಗಯೋಗಿ, ಎಚ್‌.ಕೆ. ವೀರಣ್ಣಗೌಡರು, ನಿಟ್ಟೂರು- ನೂರರ ನೆನಪು, ಅಜ೦ತ ಮತ್ತು 
ಎಲ್ಲೋರ, ಐತಿಹಾಸಿಕ ಕಾದಂಬರಿ : ಒಂದು ಸ ಸಮೀಕ್ಷೆ. ರಂಗಭೂಮಿ ಮತ್ತು ಸೆ ಸೌಂದರ್ಯ ಪ್ರಜ್ಞೆ ಕಲಾಸಂಸ್ಕೃತಿ, ಸಾಹಿತ್ಯ-ಕಲೆ, ಗಹಿಕೆ ಮತ್ತು 
ಅಭಿವ್ಯಕ್ತಿ. 


(3065 | October 2022 Honganasu 


Vol. 10 Issue 6 


೨೭-೦೯-೨೦೨೨ ಮಂಗಳವಾರ ಸಮಯ: ಸಂಜೆ ೫.೦೦ 
ಸ್ಥಳ : ಎಂ.ವಿ.ಸೀ. ಸಭಾಂಗಣ, ಬಿ.ಎಂ.ಶ್ರೀ. ಪ್ರತಿಷ್ಠಾನ 


ಡಾ.ಕೆ.ರಾಜೇಶ್ವರಿ ದೊಡ್ಡರಂಗೇಗೌಡ ಸ್ಮಾರಕ ದತ್ತಿ ಕಾರ್ಯಕ್ರಮ 
ವಿಷಯ : ಡಾ.ಕೆ. ರಾಜೇಶ್ಚರಿಗೌಡ ಅವರ ಕಥಾಂತರಂಗ 
ಉಪನ್ಯಾಸಕರು : ಡಾ. ಶಾಂತರಾಜು 


೨೯-೦೯-೨೦೨೨ ಗುರುವಾರ ಸಮಯ: ಸಂಜೆ ೫.೦೦ 
ಶ್ರೀಮತಿ ಸಾವಿತ್ರಮ್ಮ-ಪ್ರೊ.ಎಂ.ವಿ.ಸೀ.ಸಾಹಿತ್ಯ ಪುರಸ್ಕಾರ 
ಪುರಸ್ಕಾರ ಪ್ರದಾನ : ಶ್ರೀ ಗೋ.ರು. ಚನ್ನಬಸಪ್ಪ 
ಜಾನಪದ ವಿದ್ವಾಂಸರು 
: ಪ್ರೊ. ಬಿ. ಜಯಪ್ರಕಾಶಗೌಡ 
ಅಧ್ಯಕ್ಷರು, ಕರ್ನಾಟಕ ಸಂಘ, ಮಂಡ್ಯ 


೦೮-೧೦-೨೦೨೨ ಮಂಗಳವಾರ ಸಮಯ: ಸಂಜೆ ೫.೦೦ 


ವಿಷಯ : ಶಂಬಾ ಜೋಶಿ - ಜೀವನ ಮತ್ತು ಸಾಧನೆ 
ಉಪನ್ಯಾಸಕರು : ಪ್ರೊ. ಆರ್‌. ವಸಂತಕುಮಾರ್‌ 
ಮುಖ್ಯಸ್ಥರು, ಕನ್ನಡ ವಿಭಾಗ, ಜೈನ್‌ ಕಾಲೇಜು 


೧೪-೧೦-೨೦೨೨ ಶುಕ್ರವಾರ ಸಮಯ: ಸಂಜೆ ೫.೦೦ 


ವಿಷಯ : ಸಂಶೋಧಕ ಕೆ.ಜಿ. ಕುಂದಣಗಾರ 
೨೦-೧೦-೨೦೨೨ ಗುರುವಾರ ಸಮಯ: ಸಂಜೆ ೫.೦೦ 


ವಿಷಯ : ಟಿ.ಎಸ್‌. ವೆಂಕಣ್ಣಯ್ಯ ಅವರ ಜೀವನ - ಸಾಧನೆ 
ಉಪನ್ಯಾಸಕರು : ಡಾ. ಚಿತ್ತಯ್ಯ ಪೂಜಾರ್‌ 
ಪ್ರಾಧ್ಯಾಪಕರು. ಕನ್ನಡ ಅಧ್ಯಯನ ಕೇಂದ್ರ, ಬೆಂಗಳೂರು ವಿಶ್ವವಿದ್ಯಾನಿಲಯ 


೩೦-೧೦-೨೦೨೨ ಭಾನುವಾರ ಬೆಳಗ್ಗೆ : ೧೧-೦೦ 
ಶಾ. ಬಾಲುರಾವ್‌ ಯುವ ಬರಹಗಾರ ಮತ್ತು ಶಾ. ಬಾಲುರಾವ್‌ ಅನುವಾದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ 


ಸಾರಂಗಿ ವೆಂಕಟರಾಮಯ್ಯ ಹಾಗೂ ಪುಟ್ಟಚ್ಚಮ್ಮ ದತ್ತಿ ಪುರಸ್ಕಾರಕ್ಕೆ 
ಜಯರಾಮ್‌ ರಾಯಪುರ ಅವರ "ವರಸುದಾರ' ನಾಟಕ ಕೃತಿ ಆಯ್ಕೆಯಾಗಿದೆ. 
ಪುರಸ್ಕಾರ ಪ್ರದಾನ ಕಾರ್ಯಕ್ರಮ ೨೦೨೨ ಅಕ್ಟೋಬರ್‌ ತಿಂಗಳಲ್ಲಿ ನಡೆಯಲಿದೆ. 


ಕಾರಣಾಂತರಗಳಿಂದ ೨೦೨೨ ಸೆಪ್ಟೆಂಬರ್‌ ತಿಂಗಳ ಹೊಂಗನಸು ಪ 
ಅದಕ್ಕಾಗಿ ನಿಮ್ಮೆಲ್ಲರ ಕ್ಷಮೆ ಕೋರುತ್ತೇವೆ. 


Honganasu October 2022 


Vol. 10 Issue 6 


ಬಿಎಂ. ಶ್ರತಷ್ಠಾರಲ್ಲಿ ನೆರ ಕಾರ್ಯಕ್ರಮಗಳ ವರದಿ 


ಶ್ರೀಮತಿ ಬಿ.ಎಸ್‌. ರುಕ್ಮಿಣಮ್ಮ-ಶ್ರೀ ಬಿ.ಎಸ್‌. ಸೀತಾರಾಮರಾವ್‌ ದತ್ತಿ 
ವಿಷಯ ಕನ್ನಡ ಸಾಹಿತ್ಯಕ್ಕೆ ಬೆಟಗೇರಿ ಕೃಷ್ಣಶರ್ಮ ಅವರ ಕೊಡುಗೆ' 
ಉಪನ್ಯಾಸ : ಡಾ. ಪ್ರಮೀಳಾ ಮಾಧವ 
ಶೀಮತಿ ಬಿ.ಎಸ್‌. ರುಕ್ಮಿಣಮ್ಮ-ಶ್ರೀ ಬಿ.ಎಸ್‌. ಸೀತಾರಾಮರಾವ್‌ ದತ್ತಿ ಕಾರ್ಯಕ್ರಮದ ಅಂಗವಾಗಿ ಡಾ. 
೫ ಬಾರಾ ಜ| ಪ್ರಮೀಳಾ ಮಾಧವ ಸಾಹಿತಿಗಳು, ವಿಮರ್ಶಕರು ಹಾಗೂ ನಿವೃತ್ತ ಪ್ರಾಧ್ಯಾಪಕರು ಇವರು "ಕನ್ನಡ ಸಾಹಿತ್ಯಕ್ಕೆ 
uk ಬೆಟಗೇರಿ ಕೃಷ್ಣಶರ್ಮ ಅವರ ಕೊಡುಗೆ'ಯನ್ನು ಕುರಿತು ಉಪನ್ಮಾಸ ನೀಡಿದರು. 
ಘಾ ಬೆಟಗೇರಿ ಕೃಷ್ಣಶರ್ಮ ಅವರ ಕೊಡುಗೆಯ ಬಗ್ಗೆ ಡಾ. ಪ್ರಮೀಳಾ ಮಾಧವ ಅವರು ಹೀಗೆ ಹೇಳಿದರು. 
"ಲ್ಯಾ ೧೯೦೦ರಲ್ಲಿ ಗೋಕಾಕ್‌ ತಾಲೂಕಿನ ಬೆಟಗೇರಿಯಲ್ಲಿ ಜನಿಸಿ ಬಹಳ ಸಂಕಷ್ಟಗಳನ್ನೆದುರಿಸಿದ ಇವರು ಒಮ್ಮೆ 
ಫ್ಲೇಗ್‌ ಮಾರಿಗೆ ತುತ್ತಾಗಿದ್ದರು. ತಂದೆ ತಾಯಿ ಹಾಕಿಕೊಟ್ಟ ಆದರ್ಶದ ದಾರಿಯನ್ನು ಚಾಚೂ ತಪ್ಪದೆ ಪಾಲಿಸಿದರು. 
" ಸಾಹಿತ್ಯ ಮತ್ತು ಸಂಗೀತ ಎರಡರಲ್ಲೂ ಪ್ರಾವೀಣ್ಯತೆ ಹೊಂದಿದ್ದರು. ಸ್ವಾತಂತ್ರ್ಯ ಹೋರಾಟದಲ್ಲೂ ತೊಡಗಿಸಿಕೊಂಡ 
ಇವರು ಬೆಳಗಾವಿಯ ಮಾತೃಭೂಮಿ ಮತ್ತು ಸ್ವಧರ್ಮ ಪತ್ರಿಕೆಗಳ ಸಂಪಾದಕರಾಗಿ ಪತ್ರಿಕೋದ್ಯಮದ ಕೆಲಸ 
ಮಾಡಿದ್ದಾರೆ. ಕವಿಯಾಗಿ, ಕತೆಗಾರರಾಗಿ, ಕಾದಂಬರಿಕಾರರಾಗಿ, ಸಂಶೋಧಕರಾಗಿ, ವಿಮರ್ಶಕರಾಗಿ, ಪ್ರಬಂಧ ರಚನಕಾರರಾಗಿ ಕನ್ನಡ 
ಸಾಹಿತ್ಯಕ್ಕೆ ವಿಶೇಷವಾದ ಕೊಡುಗೆ ನೀಡಿದ್ದಾರೆ. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಜಯಂತಿ, 
ಜಯಕರ್ನಾಟಕ ಪತ್ರಿಕೆಗಳಲ್ಲೂ ತಮ್ಮ ಸೇವೆ ಸಲ್ಲಿಸಿದ್ದಾರೆ. ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯದಿಂದ 
ಗೌರವ ಡಾಕ್ಟರೇಟ್‌ ಬಂದಿರುತ್ತವೆ. 
ಕಾರ್ಯಕ್ರಮವು ಶ್ರೀ ಬಿ.ಎಸ್‌.ಗುರುಪ್ರಸಾದ್‌ ಅವರ ಸ್ವಾಗತ ಮತ್ತು ವಂದನಾರ್ಪಣೆಯೊಂದಿಗೆ ಮೂಡಿ ಬಂತು. ಡಾ. ಶಾಂತರಾಜು 
ಅವರು ಸಭೆಗೆ ಉಪನ್ಯಾಸಕರನ್ನು ಪರಿಚಯ ಮಾಡಿಕೊಟ್ಟರು. ಅಧ್ಯಕ್ಷರಾದ ಡಾ. ಬೈರಮಂಗಲ ರಾಮೇಗೌಡ ಅವರು ಪಸ 
ಮಾತುಗಳನ್ನಾಡಿದರು. 


೧೭.-೮-೨೦೨೨ 


೨೬-೮-೨೦೨೨ 
ಶ್ರೀ ಎ. ಸುಬ್ಬಯ್ಯ ಹೆಗಡೆ ಶಾಸ್ತ್ರೀ -ಶ್ರೀಮತಿ ಯಂ.ಕೆ. ವಿಜಯಲಕ್ಷ್ಮಿ , ಶ್ರೀ ಎನ್‌. ಅನಂತರಂಗಾಚಾರ್‌- ಅನಂತರಂಗ ಪ್ರತಿಷ್ಠಾನ 
ಬಹರಿ ಪ್ರ ಹು ದ್ರಿ ತು ವು 
ದತ್ತಿ ಕಾರ್ಯಕ್ರಮ 


ವಿಷಯ :“ದಲಿತ, ಬಂಡಾಯ ಸಾಹಿತ್ಯ ಹೊಸನೋಟ” 
ಉಪನ್ನಾಸ :ಡಾ. ಸುಬ್ರಮಣ್ಮಸ್ವಾಮಿ 
ಟ ಶೀ ಎ. ಸುಬ್ಬಯ್ಯ ಹೆಗಡೆ ಶಾಸ್ತ್ರೀ ಶ್ರೀಮತಿ ಜಂ. ವಿಜಯಲಕ್ಷ್ಮಿ. ಶ್ರೀ ಎನ್‌. ಅನಂತರಂಗಾಚಾರ್‌- 
" ಅನಂತರಂಗೆ ಪ್ರತಿಷ್ಠಾನ ಗಳ ಸಂಯುಕ್ತ ದತ್ತಿ ಕಾಯನೆಕಮದಲ್ಲಿ ಡಾ. ಸುಬ್ರಮಣ್ಯಸ್ವಾಮಿ 
' ನಿರ್ದೇಶಕರು, ತೇಜಸ್ವಿ ಸಂಶೋಧನಾ ಕೇಂದ್ರ, ಮಹಾರಾಣಿ ಲಕ್ಷ್ಮಿ ಅಮ್ಮಣ್ಣಿ ಮಹಿಳಾ ಕಾಲೇಜು 
ಇವರು “ದಲಿತ, ಬ೦ಡಾಯ ಸಾಹಿತ್ಯ ಹೊಸನೋಟ” ಎಂಬ ಬೆಷಯವನ್ನು ಕುರಿತು ವಿಶೇಷ 
ಉಪನ್ಯಾಸ ನೀಡಿ 'ದಲಿತ- ಬಂಡಾಯ ಸಾಹಿತ್ಯ ಕೇವಲ ಸೌಂದರ್ಯೋಪಾಸ 5 ಅಥವಾ ಬ 
ಮ ಕಸರತ್ತು. ಅಲ್ಲ, ಅದೊಂದು ಸಾಮಾಜಿಕ ಜವಾಬ್ದಾರಿಯ ನಿರ್ವಹಣೆ. ಎಲ್ಲ ಬಗೆಯ ಶೋಷಣೆ, 
8 ಅಸಮಾನತೆ, "ಅನ್ಯಾಯ, ದೌರ್ಜನ್ಯಗಳ ಎರುದ್ಧ ಶ್ರಮ ಜೀವಿಗಳನ್ನು, ನೊಂದವರನ್ನು, ದಮನಿತರನ್ನು 
ಪ್ರತಿಭಟನೆಗೆ ಸಜ್ಜುಗೊಳಿಸುವುದೇ “ಬಂಡಾಯ” ಸಾಹಿತ್ಯದ ಮುಖ್ಯ ಗುರಿ. ಸ್ವಾತಂತ್ರ ಬಂದು ೭೫ 
ವರ್ಷಗಳಾಗಿ ಅಮೃ ತೋತ್ಸವ ಸಂಭ್ರಮವನ್ನು ಆಚರಿಸುತ್ತಿರುವಾಗಲೂ ನಮಗೆ ಅಸ ಶೃತೆಯಿಂದ "ಮುಕ್ತಿ ದೊರೆತಿಲ್ಲ. ದಲೆತರ ಮೇಲೆ ಜಾತಿಯ 
ಕಾರಣಕ್ಕೆ ಅನುಮಾನುಷವಾದ ಹಲ್ಲೆಗಳು ನಡೆಯುತ್ತಿರುವುದು ನಿತ್ಯ ಸುದ್ದಿಯಾಗಿದೆ. ಸಿದ್ದಲಿಂಗಯ್ಯನವರು ಕವಿತೆಯಲ್ಲಿ ಬರೆದಂತೆ "ಯಾರಿಗೆ 
ಬಂತು? ಎಲ್ಲಿಗೆ ಬಂತು? ೪೭ರ 'ಸ್ವಾತಂತ್ರ್ಯ' ಎಂದು ಪ್ರಶ್ನಿಸಬೇಕಾದ ಅನಿವಾರ್ಯತೆ ಸ್ನ ಸೃಷ್ಟಿಯಾಗಿದೆ. ಅದರಿಂದಾಗಿಯೇ ಸಾಹಿತಿ ಸಾಮಾಜಿಕ 
ಮತ್ತು ರಾಜಕೀಯ ಪ್ರಜ್ಞೆಯಿಂದ ಅಸ್ಪಶ್ಯ ಸ ಜಾತಿಪದ್ಧತಿ." ಲಿಂಗಭೇದ, ವರ್ಣಭೇದ ನೀತಿಯನ್ನು ವಿರೋಧಿಸುವ ತಾತ್ವಿಕ ನೆಲೆಗಟ್ಟನ್ನು 
ಹೊರಿದಿದೆ. ಅಭಿವ್ಯಕ್ತಿಯಲ್ಲಿ ಯಾವುದೇ" ಮಾರ್ಗವನ್ನು ಅನುಸರಿಸಿದರೂ ಕ್ರೂರ ವ್ಯವಸ್ಥೆಯ ವಿರೋಧಿ 'ಔಲೆಯೊಂದು ಬಂಡಾಯ ಸಾಹಿತ್ಯದಲ್ಲಿ 
ಇದ್ದೇ ಇರುತ್ತದೆ. ಬಂಡಾಯ ಸಾಹಿತಿ ಸಾಮಾಜಿಕ ಸಂಬಂಧಗಳಲ್ಲಿ ಅಡಗಿ. ಕುಳಿತಿರುವ ಮೋಸ ಮತ್ತು ಅಮಾನವೀಯತೆಯನ್ನು ಗುರುತಿಸಿ 
ಸಾಮಾಜಿಕ ವ್ಯವಸ್ಥೆ ನೆಯ ವಿರುದ ಸ್ಫೋಟಗೊಳ್ಳಬೇಕಾಗುತ್ತದ” ಎಂದು ಹೇಳಿದರು. ಪ್ರತಿಷ್ಠಾ ನದ ಅಧ್ಯಕ್ಷರಾದ ಡಾ.ಬೈರಮಂಗಲ ರಾಮೇಗೌಡ 
ಅವರು ಕಾರ್ಯಕದುದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು" ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ “ಕನ್ನ ವ ಎಲ್ಲ ಪ್ರಜ್ಞಾವಂತ, ಸಂವೇದನಾಶೀಲ 
ಕವಿಗಳೂ ಸಾಂದರ್ಭಿಕವಾಗಿ “ವೃವಸ್ಥೆಯ ವಿರುದದ ಸಿಟ್ಟನ್ನೂ `ಆಕ್ರೋಶವನ್ನೂ ವ್ಯಕ್ತಪಡಿಸಿದ್ದಾರೆ. ಅಂದರೆ ಪ್ರತಿಭಟನೆಯ ಆಶಯ ಕನ್ನಡ 
ಕಾವ್ಯಗಳಲ್ಲಿ ನಿರಂತರವಾಗಿ ವ್ಯಕ್ತವಾಗುತ್ತಲೇ ಬಂದಿದೆ. “೧೯೭೦ರ ದಶಕದಲ್ಲಿ ನಡೆದ ಹಲವು ಸಾಮಾಜಿಕ, ರಾಜಕೀಯ ಘಟನೆಗಳು 
ಜನಸಾಮಾನ್ಯರ ಬದುಕಿನಲ್ಲಿ ಬದಲಾವಣೆಗಳನ್ನು ತಂದವು. ಅಲ್ಲಿ ಉಂಟಾದ ಕೋಲಾಹಲದಿಂದ ಸಾಹಿತ್ಯದಲ್ಲೂ ಬದಲಾವಣೆ ಅನಿವಾರ್ಯವೆನ್ನಿಸಿ 
ಬಂಡಾಯದ ಧನಿ ಮೊಳಗಿತು. ಈ ದಿಸೆ ಯಲ್ಲಿ ಸಂಘಟನೆಗೊಂಡ ಬಂಡಾಯ ಸಾಹಿತಿಗಳ ಸಮ್ಮೇಳನವು "ಶೋಷಿತ ವರ್ಗಗಳ ಪರವಾಗಿ 
ಧ್ವನಿಯೆತ್ತ "ಖಡವಾಗಲಿ ಕಾವ್ಯ, ಜನರ ನೋವಿಗೆ ಮಿಡಿವ ಪ್ರಾಣಮಿತ್ರ' ಎಂದ ಘೋಷ ಣೆಯನ್ನು ಮೊಳಗಿಸಿದರು” ಎಂದು ಹೇಳಿದರು. 
ಡಾ. ಶಾರಿತರಾಜು ಅವರು ಸ್ವಾಗತ ಕೋರಿ ಉಪನ್ಯಾಸಕರನ್ನು ಪರಿಚಯ ಮಾಡಿಕೊಟ್ಟರು. ದತ್ತಿಗಳ ವಿವರವನ್ನು ನೀಡಿದ ಶ್ರೀ ಬಿ.ಎಸ್‌. 
ಗುರುಪ್ರಸಾದ್‌ರ ಸ ಕಾರ್ಯಕ್ರಮ ಮುಕ್ತಾಯವಾಯಿತು. 


Page4 October 2022 Honganasu 


Vol. 10 Issue 6 


ಹೊಸ 


ಸದಸ್ಯರು 


೨೦೨೨-೨೦೨೫ ಅವಧಿಗೆ ೪೨ನೇ ವಾರ್ಷಿಕ ಸರ್ವಸದಸ್ಯರ ಸಭೆಯಲ್ಲಿ ಬಿ.ಎಂ.ಶ್ರೀ. ಪ್ರತಿಷ್ಠಾನದ ಕಾರ್ಯಕಾರಿ 
ಸಮಿತಿಯ ಸದಸ್ಯರಾಗಿ ಚುನಾಯಿತರಾದ ಸದಸ್ಯರನ್ನು ಹೊ೦ಗನಸು ಅಭಿನಂದಿಸುತ್ತದೆ. 


ಶ್ರೀ ಬಿ.ಆರ್‌. ರವೀಂದ್ರನಾಥ್‌ 
ಶಾ ಮಾಜಿ ಬ್ಯಾಂಕ್‌ ಅಧಿಕಾರಿ, ವಿತ್ತೀಯ ಸಲಹೆಗಾರ, 
(ಇ ಅನುವಾದಕ, ಲೇಖಕ, ನಿರ್ದೇಶಕ, ಇನ್ಸ್‌ಟಿಟ್ಯೂಟ್‌ 
೯3 ಆಫ್‌ ಟ್ರಾನ್ಸೆಷನ್‌ ಸ್ಟಡೀಸ್‌, ಬೆಂಗಳೂರು 
ಲವಾರು ಸಮಿತಿಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ 
ಹಿಂದೆ. ಹಾಗೂ ಈಗ ಸದಸ್ಯರಾಗಿ 
ಕಾರ್ಯನಿರ್ವಹಿಸು ತ್ತಿದ್ದಾರೆ. ಇವರ "ರು 
ಕೃತಿಗಳು ಪ್ರಕಟಣೆಗೊಂಡಿವೆ. ದೂರದರ್ಶನ ಹಾಗೂ ಆಕಾಶವಾಣಿ 
ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರುತ್ತಾರೆ. 
ಇವರು ಫೆಬವರಿ ೨೦೧೪ರಿಂದ ಮಾಚ್‌ ೨೦೨೦ರ ವರೆಗೆ ಪ್ರತಿಷ್ಠಾನದ 
ಗೌರವ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಬಿ.ಎಂ.ಶ್ರೀ. 
ಪ್ರತಿಷ್ಠಾನದ ಹೊಂಗನಸು ಮಾಸ ಪತ್ರಿಕೆಯ ಸಂಪಾದಕರಾಗಿ 
ಸೇವೆ ಸಲ್ಲಿಸುತ್ತಿದ್ದಾರೆ. ೨೦೧೩ರಿಂದ ಕಾರ್ಯಕಾರಿ ಸಮಿತಿಯ 
ಸದಸ್ಯರಾಗಿದ್ದು ಈಗ ೪ನೆ ಬಾರಿಗೆ ಚುನಾಯಿತರಾಗಿದ್ದಾರೆ. 
ಡಾ॥ ಎಸ್‌. ಅನಿಲ್‌ಕುಮಾರ್‌ 
ವಾಣಿಜ್ಯಶಾಸ್ತ್ರ ಪ್ರಾಧ್ಯಾಪಕರಾದ ಇವರು ಪ್ರಸ್ತುತ 
ಎಸ್‌ ಆರ್‌. ವಿನ. ಆದರ್ಶ ಕಾಲೇಜಿನಲ್ಲಿ 
ಪ್ರಾಂಶುಪಾಲರಾಗಿದ್ದಾರೆ. ಉದಯಭಾನು ಕಲಾ 
| ೦ಘದ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ, 


ಸಂಸ್ಥೆಯ ಉಚಿತ ಉಪನ್ಯಾಸ ತರಗತಿಯಲ್ಲಿ ವಾಣಿಜ್ಯ 


ವಿಷಯವನ್ನು ಬೋಧಿಸುತ್ತಿರುವುದಲ್ಲದೆ, ಅನೇಕ ಸಾಮಾಜಿಕ 
ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಪ್ರತಿಷ್ಠಾನದ 
ಆಂತರಿಕ ಲೆಕ್ಕ ಪರಿಶೋಧಕರಾಗಿ ಲೆಕ್ಕಪತ್ರ 
ಗಣಕೀಕರಣಗೊಳಿಸುವ ಕಾರ್ಯವನ್ನು ಸಮರ್ಥವಾಗಿ ನಿರ್ವಹಿಸಿದ್ದಾರೆ. 
ಇವರು ೨೦೧೬ರಿಂದ ಇಲ್ಲಿಯವರೆಗೆ ಬಿ.ಎಂ.ಶ್ರೀ. ಪ್ರತಿಷ್ಠಾನದ 
ಖಜಾಂಚಿಯಾಗಿ ಎರಡು ಅವಧಿಗೆ ಸೇವೆ ಸಲ್ಲಿಸಿ ನಿವ್ಯತ್ತರಾಗಲಿದ್ದಾರೆ. 
೨೦೧೩ರಿಂದ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿದ್ದು ಈಗ ೪ನೆ 
ಬಾರಿಗೆ ಚುನಾಯಿತರಾಗಿದ್ದಾರೆ. 
ಇವರು ಪ್ರತಿಷ್ಠಿತ ಕೆಂಪೇಗೌಡ ಪ್ರಶಸ್ತಿ ಪುರಸ್ಕಾರವನ್ನು ಪಡೆದಿರುತ್ತಾರೆ. 
ಪ್ರೊ ಜಿ. ಅಶ್ವತ್ಥನಾರಾಯಣ 
ಸಾರಿ ಪದವಿ ಕಾಲೇಜುಗಳಲ್ಲಿ ೩೦ ವರ್ಷ 
ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃ ತರು. ಹಂಪಿ ಕನ್ನಡ 
ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ "ಮಾರ್ಗದರ್ಶಕರು, 
p ಕೆ.ಎ.ಎಸ್‌ ಐಎಎಸ್‌ ವಿದ್ಯಾರ್ಥಿಗಳಿಗೆ ತರಬೇತಿ, 
' ಸರ್ಕಾರಿ ಅಧಿಕಾರಿಗಳಿಗೆ ಆಡಳಿತ ಕನ್ನಡ ಶಿಬಿರಗಳನ್ನು 
ನಡೆಸಿದ್ದಾರೆ. ಅಮೇರಿಕಾದಲ್ಲಿ ಮಕ್ಕಳಿಗೆ ಕನ್ನಡ ಹೇಳಿಕೊಟ್ಟದ್ದಾರೆ. 
ಸಂಶೋಧನೆಗಾಗಿ, ಸಂಪಾದಕರಾಗಿ ಅನೇಕ ಕ್ಸ ತಿಗಳನ್ನು 
ಹೊರತಂದಿದ್ದಾರೆ. 
ಇವರು ೬-೧೦-೨೦೦೧ರಿಂದ ಕಾರ್ಯಸಮಿತಿ ಸದಸ್ಯರು 
೨೩-೩-೨೦೦೩ರವರೆಗೆ, ೧೧-೪-೨೦೦೫ರಿಂದ ೨೬-೫- 
೨೦೦೯ ರವರೆಗೆ, ೨೯-೩-೨೦೧೦ ರಿಂದ ೨೩-೫-೨೦೧೫ 
ರವರೆಗೆ, ೮-೮-೨೦೧೬ ರಿಂದ ೨೦೧೯ ರವರೆಗೆ, ೨೦೧೯ ರಿಂದ 
೨೦೨೨ ರವರೆಗೆ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿದ್ದು ಈಗ 
ಮತ್ತೊಮ್ಮೆ ಚುನಾಯಿತರಾಗಿದ್ದಾರೆ. 


ವ್ಯವಸ್ಥೆಗಳನ್ನು 


ಜಿ.ಅಬ್ಬುಲ್‌ ಬಷೀರ್‌ 
ಬಹುಮುಖಿ ಚಿಂತಕರೂ, ನಿವೃತ್ತ ಕನ್ನಡ 
ಪ್ರಾಧ್ಯಾಪಕರೂ, ಹೆಸರಾಂತ ಸಾಹಿತಿಗಳು. ಕವಿಯಾಗಿ, 
ಇಿಕೋಧಕರಾಗಿ, ವಿಮರ್ಶಕರಾಗಿ, ಸಂಪಾದಕರಾಗಿ 
ಪ್ರಬಂಧಕರಾಗಿ ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ 
ಸಾಹಿತ್ಯ ಕೃಷಿ ಮಾಡಿದ್ದಾರೆ. ಅನ್ಮಭಾಷಿಕರಿಗ ಅಲ್‌-ಅಮೀನ್‌ 
ಕಾಲೇಜು, ಸೆಂಟ್ರಲ್‌ ಕಾಲೇಜುಗಳಲ್ಲಿ. ಬಿ.ಇ.ಟಿ. ಕಾಲೇಜು 
೨೦ವರ್ಷ ಕನ್ನಡ ಕಲಿಸಿದ್ದಾರೆ. ಇವರಿಗೆ ಕೆಂಪೇಗೌಡ ಪ್ರಶಸ್ತಿ 
ಉತ್ತಮ ಶಿಕ್ಷಕ ಪ್ರಶಸ್ತಿ, ಡಾ.ಟಿ.ವಿ.ವೆಂಕಟಾಚಲಶಾಸ್ತಿ ವಿದ್ವತ್‌ 
ದತ್ತಿ ಪ್ರಶಸ್ತಿ. "ಗಂಗಾಧರಯ್ಯ ಮತ್ತು ಮಕ್ಕಳ ಸಾಹಿತ್ಯ ಸೊ ಪ್ರಶಸ್ತಿ 
ಇನ್ನು ಹಲವಾರು ಪ್ರಶಸ್ತಿ ಮತ್ತು "ಪ್ರರಸ್ಕಾರಗಳು ೬... ಈ 
ಒಂದೆ ೮-೯-೨೦೧೨ 'ರಿಂದ ಫಿ-೬-೨೦೧೭ರವರೆಗೆ ಬಿ.ಎಂ.ಶ್ರೀ 
ಪ್ರತಿಷ್ಠಾನದ ಗೌರವ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರೆ. 
ಹಿಂದಿನ ಕಾರ್ಯಕಾರಿ ಸಮಿತಿಯಲ್ಲಿಯೂ ಕರ್ತವ್ಯ ನಿರ್ವಹಿಸಿ 
ಇವರು ಈಗ ಪುನರ್‌ ಆಯ್ಕೆಗೊಂಡಿದ್ದಾರೆ. ಈ ಹಿಂದೆ ಇವರು 
೨೦೦೬ರಿಂದ ೨೦೧೫ರವರೆಗೆ ಬಿ.ಎಂ.ಶ್ರೀ. ಪ್ರತಿಷ್ಠಾನದ ವಿದ್ವತ್‌ 
ಪತ್ರಿಕೆ "ಕರ್ನಾಟಕ ಲೊಚನಾ' ದ ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದಾರೆ. 
ಜೊತೆಗೆ ಕನ್ನಡ ಸಾಹಿತ್ಯ ಪರಿಶತ್ತು ಪ್ರಕಟಿಸುವ “ಪರಿಶತ್ಪತ್ರಿಕೆ' ಯ 
ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದಾರೆ. 
ಇವರು ೨೦೧೯ರಿಂದ ೨೦೨೨ ರವರೆಗೆ ಕಾರ್ಯಕಾರಿ ಸಮಿತಿಯ 
ಸದಸ್ಯರಾಗಿದ್ದು ಈಗ ಮತ್ತೊಮ್ಮೆ ಚುನಾಯಿತರಾಗಿದ್ದಾರೆ 


ಶ್ರೀ ಸಂಗಮೇಶ ಬಾದವಾಡಗಿ 
ಶ್ರೀ ಸಂಗಮೇಶ ಬಾದವಾಡಗಿಯವರು 
ಅ ಎಂ.ಎ. (ಕನ್ನಡ) ಪದವೀಧರರು. ಶ್ರೀಯುತರು 
ಶಿಕ್ಷಣ ಮತ್ತು ಆಹಾರ ನಾಗರೀಕ ಸರಬರಾಜು 
ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ ನಂತರ 
ಕೊನೆಯಲ್ಲಿ ವಿಧಾನಸೌಧದ ಕರ್ನಾಟಕ 
ರಾಜ್ಯಗಡಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ 
ವಿಶೇಷಾಧಿಕಾರಿಯಾಗಿ ನಿವೃತ್ತಿ ಹೊಂದಿದವರು. ಸಾಹಿತಿಗಳೂ 
ಆಗಿರುವ ಶ್ರೀಯುತರು ಸದದ ಅವದಿಗೆ ರಾಜ್ಯ ಕೇಂದ್ರ ಕನ್ನಡ ಸಾಹಿತ್ಯ 
ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾಗಿ ಧಾ ನಿರ್ವಹಿಸಿದ್ದಾರೆ. 
ಕುಷ್ಟಗಿ ತಾಲೂಕು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿಯೂ 
ಗೌರವಕ್ಕೆ ಭಾಜನರಾಗಿದ್ದಾರೆ. 
ಶ್ರೀಯುತರು ಹದಿನೈದಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. 
ರಾಜ್ಯ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಸ ಸಂಸ್ಥೆ ದ ಪ್ರಶಸ್ತಿಗಳಿಗೂ 
ಭಾಜನರಾಗಿದ್ದಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯರಾಗಿಯು 
ಕಾರ್ಯ ನಿರ್ವಹಿಸಿದ್ದಾರೆ. ಇವರು ದು ೨೦೧೬ರಿಂದ ೨೦೧೯ 
ರವರೆಗೆ ಕಾರ್ಯಕಾರಿ ಸಮಿತಿಯ ಸದಸ ್ಯರಾಗಿದ್ದು ಈಗ ಮತ್ತೊಮ್ಮೆ 
ಚುನಾಯಿತರಾಗಿದ್ದಾರೆ 


Honganasu October 2022 


Vol. 10 Issue 6 


೨೦೧೯-೨೦೨೨ರ RE, ಬಿ.ಎಂ.ಶ್ರೀ. ಪ್ರತಿಷ್ಠಾನದ ಕಾರ್ಯಕಾರಿ 
ಸಮಿತಿಯ ಸದಸ್ಯ ಸೇವೆ ಸಲ್ಲಿಸಿ ನಿವೃತ್ತರಾದ ಸದಸ ರಿಗೆ ಬಿ.ಎಂ.ಶ್ರೀ. 
ಮ ಧನ್ಯವಾದಗಳನ್ನು ಅರ್ಪಿಸುತ್ತದೆ. 
ಡಾ. ಬಿ.ಸಿ. ರಾಜಕುಮಾರ್‌ 
ವಿಜಯ ಕಾಲೇಜಿನ ಕನ್ನಡ ವಿಭಾಗದಲ್ಲಿ 
ಸಹಪ್ರಾಧ್ಯಾಪಕರಾಗಿ ೨೬ ವರ್ಷಗಳಿಂದ ಸೇವೆ 
ಸಲ್ಲಿಸುತ್ತಿದ್ದಾರೆ. ಹಂಪಿ ವಿಶ್ವವಿದ್ಯಾನಿಲಯದ 
ಎಂ. ಫಿಲ್‌. ಮತ್ತು ಪಿಎಚ್‌.ಡಿ. ವಿದ್ಯಾರ್ಥಿಗಳಿಗೆ 
ಮಾರ್ಗದರ್ಶನ ೩1111, 
ವಿವಿಧ ಸಂಸ್ಥೆಗಳ ಜೊತೆ ನಿಕಟ ಸಂಬಂಧ ಹೊಂದಿದ್ದಾರೆ. 
ಲೇಖಕರಾಗಿ ಕೃತಿ ರಚನೆ ಮಾಡಿದ್ದಾರೆ. ಇವರು ೨೦೧೯ರಿಂದ 
೦೨೨ ರವರೆಗೆ ಬಿ.ಎಂ.ಶ್ರೀ. ಪ್ರತಿಷ್ಠಾನದ ಕಾರ್ಯಕಾರಿ 
ಸಮಿತಿಯ ಸದಸ್ಯರಾಗಿದ್ದು ಈಗ ನಿವೃತ್ತರಾಗಿದ್ದಾರೆ 
ಶ್ರೀನಿವಾಸ ಮೂರ್ತಿ 
ಶ್ರೀ ಶ್ರೀನಿವಾಸಮೂರ್ತಿ ಕೆನರಾಬ್ಯಾಂಕ್‌ ಅಧಿಕಾರಿಯಾಗಿ 
ನಿವೃತ್ತಿರಾಗಿದ್ದಾರೆ. ಸಹ್ಯಾದ್ರಿ ಸಂಘ, ಜೆಸಿಬಿಎಮ್‌ 
. ಹಿರಿಯ ವಿದ್ಯಾರ್ಥಿಗಳ ಸಂಘ, ಬೆಂಗಳೂರಿನ ಫಿಲಂ 
ಸೊಸೈಟ, ಭಾರತೀಯ ಎದ್ಯಾಸಂಸ್ಥೆ ಇನ್ನಿತರ ಸಂಘ 


ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಕವಿಯಾಗಿ ನಾಲ್ಕು 


ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಇವರು ೨೦೧೯ರಿಂದ 
೦೨೨ ರವರೆಗೆ ಬಿ.ಎಂ.ಶ್ರೀ. ಪ್ರತಿಷ್ಠಾನದ ಕಾರ್ಯಕಾರಿ ಸಮಿತಿಯ 
ಸದಸ್ಯರಾಗಿದ್ದು ಈಗ ನಿವೃತ್ತರಾಗಿದ್ದಾರೆ 
ಡಾ.ಹೆಚ್‌.ಎಸ್‌. ಎಂ.ಪ್ರಕಾಶ್‌ 

1 ದಾಡ್‌, ಎಸ್‌. ಎಂ.ಪ್ರಕಾಶ್‌ 

ಭೂವಿಜ್ಞಾನಿಯಾಗಿರುವ 

ಭಾರತದಾದ್ಯಂತ ಸೇವೆ ಸಲ್ಲಿಸಿದ್ದಾರೆ. ಪರಿಸರದ 

ವೈಪರೀತ್ಯಗಳನ್ನು ಕುರಿತು ಅರಿವು ಮೂಡಿಸುವ 

ಇವರು ಲೇಖಕರಾಗಿ ಅನುವಾದಕರಾಗಿ, ಹಲವು 
ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಹವಾಮಾನ ಬದಲಾವಣೆಗೆ 
ಮೂಲಕಾರಣ, ಹಲವು ಶಿಲಾಪದರಗಳಲ್ಲಿ ಆಗುವ ಬದಲಾವಣೆ 
ಎಂಬ ಭೂವೈಜ್ಞಾನಿಕ ಅಂತ ಭಾಷಣಗಳು ಹಾಗೂ ಟಿ.ವಿ. 
ಮಾಧ್ಯಮಗಳ ಮೂಲಕ ಚಿರಪರಿಚಿತರಾಗಿದ್ದಾರೆ. 
ಸಾಹಿತ್ಯದಲ್ಲಿ ಆಸಕ್ತಿ ಹೊಂದಿದ್ದು ಹಲವಾರು ಕೃತಿಗಳನ್ನು 


ಅನುವಾದಿಸಿರುತ್ತಾರೆ. ಇವರ ಅನುವಾದ ಕೃತಿಗಳು. ಕೇಂದ್ರ 


ಸಾಹಿತ್ಯ ಅಕಾಡೆಮಿ, ಕುವೆಂಪು ಭಾಷಾಭಾರತಿ ಪ್ರಾಧಿಕಾರ 
ಮತ್ತು ನವಕರ್ನಾಟಕ ಪ್ರಕಾಶನದ ವತಿಯಿಂದ ಪ್ರಕಟವಾಗಿವೆ. 


ಹೊಂಗನಸು 


ವಿ.ಎಂ. ಫ್ರೀ ಪ್ರತಿಷ್ಠಾನದ ತಿ೦ದಆ ವಾರ್ತಾಪತ್ರ 


ದಯವಿಟ್ಟು ಚ೦ದದಾದದಾರಿ 
ಐದು ಎರ್ಷದ ಆ೦ದಾ ದೂ. 10೦/- ಮಾತ್ರ 


ಕಿರುಪರಿಚಯ 
ಕಾ. ಪ್ರಮೀಳಾ ಮಾಧವ್‌ ಎಂ.ಎ. ಪಿಎಚ್‌.ಡಿ 
೧೯೭೫ ರಿಂದ ೧೯೮೧ರ ವರೆಗೆ ದ.ಕದ 
ಪುತ್ತೂರಿನ ಶ್ರೀ ವಿವೇಕಾನಂದ ಮಹಾವಿದ್ಯಾಲಯದಲ್ಲಿ 
ಕನ್ನಡ" ಉಪನ್ಯಾಸಕಿ. 
೧೯೮೧ರಿ೦ದ 'ಬೆ೦ಲಿಗಳೂರಿನ ಎ.ಪಿ.ಎಸ್‌. 
ವೃತ್ತಿಯ ಮುಂದುವರಿಕೆ. ೧೯೯೧ರಲ್ಲಿ 
ಉಪನ್ಯಾಸಕಿಯಾಗಿ ನೇಮಕ. ೧೯೯೫ರಲ್ಲಿ ಬೆಂಗಳೂರು 
ವಿಶ್ವವಿದ್ಯಾಲಯದಿಂದ PONS ANE ಜಂಬೂ ೨೦೦೫ರಿಂದ ೨೦೨%) 
ರವೆರೆಗೆ "ಕನ್ನಡ ವಿಭಾಗದ ಮುಖ್ಯಸ್ಥೆಯಾಗಿ ಕಾರ್ಯ ನಿರ್ವಹಣೆ. 
೦೧೨- ೧ಜರಲ್ಲಿ ಬೆ೦ಗಳೂರಿನ ಕೆನೆಕಪುರ ತಾಲೂಕಿನ ರೂರಲ್‌ 
ಕಾಲೇಜಿನ ಸ್ನಾತಕೋತ್ತರ ಕೇಂದ್ರದಲ್ಲಿ ಪ್ರಾಧ್ಯಾಪಿಕೆಯಾಗಿ ನೇಮಕ. 
ಏವರದು ೩೭ “ವರ್ಷಗ ಅಧ್ಯಾಪನ. 
ಕನ್ನಡ ಸಾಹಿತ್ಯ, ಸಂಸ್ಕೃತಿಗಳ ಅಧ್ಯಯನ, ಬರವಣಿಗೆ, ಭಾಷಣ. 
ಹಿಎಚ್‌.ಡಿ. ಮತ್ತು ಎಂ.ಫಿಲ್‌. ಔದ್ಯಾರ್ಥಿಗಳೆಗೆ ಮಾರ್ಗದರ್ಶನ. ಸ್ನಾತ- 
ಕ್ಷೆ ಸಂಪ ವಿಶೇಷ ತರಬೇತಿ, 


ಹಳಗನ್ನಡ ಕಾವ್ಯಗಳ ಸರಣಿ ಪಾಠ" 
ಬರವಣಿಗೆ: ಕತೆ, ನದಿ ಅನುವಾದ, ಸಂಶೋಧನೆ, ವಿಮರ್ಶೆ, 


೦೧೭ರಲ್ಲಿ ಮ ಪ್ರತಿಷ್ಠಾನವೆಂಬ' ಸಂಸ್ಥೆ ಸ್ಥಾಪನೆ. ಕೆನ್ನಡೇತರರಿಗೆ 
ಕನ್ನಡ ಕಲಿಕೆ ಅಭಿಯಾನ, ವಿಚಾರಸಂಕಿರಣ, ಕವಿಕಾವ್ಯ "ಪರಿಚಯ, 


ದೇವರ i ಜ್‌ ತ ಪ್ರತಿಷ್ಠಾನ, ಪುಷ್ರಾಂಜಲೆ, 
ಬನಶ್ರೀ, ರಂಗಚಿನ್ನಾರಿ ಮುಂತಾದ ಪ್ರಶಸ್ತಿಗಳಿಗೆ ಭಾಜನ. 


ಡಾ.ಸುಬ್ರಹ್ಮಣ್ಯ ಸ್ವಾಮಿ, ಎಂ.ಎ. ಪಿಹೆಚ್‌.ಡಿ. ಎಲ್‌.ಎಲ್‌.ಬಿ , ಸ್ನಾತಕೋತ್ತರ 
ಕನ್ನಡ ಪತ್ರಿಕೋದ್ಯಮ ಡಿಪ್ಲೊಮಾ ಪದವಿ. 

ನಿರ್ದೇಶಕರು, ಆತಪಣ್ಟ ಕನ್ನಡ ಸಂಶೋಧನಾ 

ಕೇಂದ್ರ, ಮುಖ್ಯಸ್ಥರು ಕನ್ನಡ ವಿಭಾಗ, ಮಹಾರಾಣಿ 

ಅಮ್ಮಣಿ" "ಮಹಿಳಾ ಕಾಲೇಜು, ಮಲ್ಲೇಶ್ವರಂ, 


ಮಹಾರಾಣಿ ಲಕ್ಷಿ ಅಮ್ಮಣಿ ಮಹಿಳಾ ಕಾಲೇಜು ನೌಕರರ 
ಸಂಘದ ಅಧ್ದಕರೂ ಆಗಿದ್ದಾರೆ. 3೩ ವರ್ಷಗಳ ಅಧ್ಯಾಪನ ವೃತ್ತಿ 
ಹಾಗೂ ಕನ್ನಡ ಎಂ.ಎ. ಮತ್ತು ಪದವಿ ತರಗತಿಗಳಿಗೆ ಬೋಧನೆ. 


"ಯ 


ಪದಾನ ಮಾಡಲಾಗಿದೆ. 


ಹಲವಾರು ರಾಜ್ಯ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ 
ವಿಚಾರ ಸಂಕಿರಣಗಳಲ್ಲಿ “ವಿಚಾರ ಮಂಡನೆ ಮಾಡಿದ್ದಾರೆ ಹಾಗೊ 
ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದಾರೆ. 

೨೦ಕ್ಕೂ ಹೆಟ್ಟಿ ಲೇಖನಗಳು ಪ್ರಕಟಿಗೊಂಡಿವೆ. "ಹೊನ್ನಿ ರೋಗ" 
ಎನ್ನುವ ನಾಟಕ "ರಚಿಸಿದ್ದಾರೆ. 


Page 6 | October 2022 Honganasu 


Vol. 10 Issue 6 


| 114.1 


ಕ 
K 


Honganasu October 2022 


Vol. 10 Issue 6 


ಅಭಿನಂದನೆ 
ಸೌಹಾರ್ದ ಸಮ್ಮಾನ ಪುರಸ್ಕಾರಕ್ಕೆ ಲಕ್ಷ್ಮಿನಾರಾಯಣ ಆಯ್ಕೆ 


ತ್ತರ ಪ್ರದೇಶದ ಹಿ೦ದಿ ಸ೦ಸ್ಥಾನ ನೀಡುವ ೨೦೨೧ನೇ 
ಲಿನ ಸೌಹಾರ್ದ ಸಮ್ಮಾನ ಪುರಸ್ಕಾರಕ್ಕೆ ಕನ್ನಡದ 

ಹಿರಿಯ ಲೇಖಕ ಹಾಗೂ ಬಿ.ಎಂ.ಶ್ರೀ. ಪ್ರತಿಷ್ಠಾನದ 

ನಿಕಟಪೂರ್ವ ಅಧ್ಯಕ್ಷರು ಡಾ.ಆರ್‌. ಲಕ್ಷಿ ನಾರಾಯಣ 
ಆಯ್ಕೆಯಾಗಿದ್ದಾರೆ. 
ಹಿಂದಿಯೇತರ ಪ್ರದೇಶದ ಲೇಖಕರು, ಹಿಂದಿ ಮತ್ತು ಆಯಾ ಪ್ರಾದೇಶಿಕ 
ಭಾಷೆಗಳ ನಡುವೆ ಸೌಹಾರ್ದ ಸಂವರ್ಧನೆಗಾಗಿ ಅನುವಾದದ ಮೂಲಕ 
ನೀಡಿರುವ ಕೊಡುಗೆಗಾಗಿ ಈ ಪುರಸ್ಕಾರ ನೀಡಲಾಗುತ್ತದೆ ಹಾಗೂ ಇದರಲ್ಲಿ 
ರೂ.೨.೫ ಲಕ್ಷ ನಗದು ಹಾಗೂ ಪ್ರಶಸ್ತಿ ಪತ್ರವನ್ನು ಒಳಗೊಂಡಿದೆ. 
ಡಾ. ಆರ್‌. ಲಕ್ಷ್ಮೀನಾರಾಯಣ ಅವರು (ಜನನ: ೨-೧೨-೧೯೪೦) 
ತುಮಕೂರಿನವರು. ೧೯೭೧ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ 
ಎಂ.ಎ. ಮುಗಿಸಿದ ಮೇಲೆ ೧೯೭೧ ರಿಂದ ೨೦೦೬ರ ವರೆಗೆ ಕಾಲೇಜು 
ಶಿಕ್ಷಣ ಇಲಾಖೆಯ ವಿವಿಧ ಸರ್ಕಾರಿ ಕಾಲೇಜುಗಳಲ್ಲಿ ಕನ್ನಡ ಅಧ್ಯಾಪಕ, 
ಪ್ರಾಧ್ಯಾಪಕ ಮತ್ತು ಪಿನ್ನಿಪಾಲರಾಗಿ ಸೇವೆ ಸಲ್ಲಿಸಿ, ೨೦೦೬ ಮೇ ತಿಂಗಳಿಂದ 
೨೦೦೭ರ ಡಿಸೆಂಬರ್‌ ವರೆಗೆ ಧಾರವಾಡದಲ್ಲಿ ಇಲಾಖೆಯ ಜಂಟಿ 
ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ೨೦೦೭ರಲ್ಲಿ ನಿವೃತ್ತರಾದರು. ೨೦೦೪ರಲ್ಲಿ 
“ವಕ್ರೋಕ್ತಿ ಜೀವಿತ- ಒಂದು ಅಧ್ಯಯನ' ಎಂಬ ಮಹಾ ಪ್ರಬಂಧಕ್ಕೆ 
ಬೆಂಗಳೂರು ವಿಶ್ವ ವಿದ್ಯಾಲಯದ ಪಿಎಚ್‌.ಡಿ. ಪದವಿ. ಇಂಗ್ಲಿಷ್‌ ಮತ್ತು 
ಹಿಂದಿಯಿಂದ ಅನುವಾದ ಮಾಡುವುದರಲ್ಲಿ ನಿರತರು. 
ಪ್ರಕಟಿತ ಸ್ವತಂತ್ರ ಕೃತಿಗಳು: ೮, ಅನುವಾದಿತ ಕೃತಿಗಳು: ೧೩, ಸಂಪಾದಿತ 
ಕೃತಿಗಳು: ೩ 
ಪ್ರಶಸ್ತಿಗಳು : ಕೇಂದ್ರ ಸಾಹಿತ್ಯ ಅಕಾಡೆಮಿ ಅನುವಾದ ಪ್ರಶಸ್ತಿ, ಕರ್ನಾಟಕ 
ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಆಹ್ಲಾದ ಕೃತಿಗೆ ಗೊರೂರು ಸಾಹಿತ್ಯ ಪ್ರಶಸ್ತಿ, 
ಕುವೆಂಪು ಭಾಷಾ ಭಾರತಿ ಜೀವಮಾನದ ಸಾಧನೆಗಾಗಿ ನೀಡುವ ವಿಶೇಷ 
ಪುರಸ್ಕಾರ, ಮೈಕೋ ಕನ್ನಡ ಬಳಗದ ಕಿಟ್ಟೆಲ್‌ ಪುರಸ್ಕಾರ, “ಎಸ್‌.ವಿ.ಪಿ. 


ಸಂಸರಣ ಪಶಸಿ', ರಾಜ್ನ ಸರ್ಕಾರದಿಂದ ಉತಮ ಕಾಲೇಜು ಶಿಕಕ ಪಶಸಿ. 
೬ ಲ್‌ Fo) ರಂ ಹು ಹರ] 


ಕರ್ನಾಟಕ ಲೋಚನ 
ನಮ್ಮ ಷಾಣ್ಮಾಸಿಕ ವಿದ್ವತ್‌ ಪತ್ರಿಕ- ಕರ್ನಾಟಕ ಲೋಚನ 
ತಮ್ಮೆಲ್ಲರ ಸಹಕಾರದಿಂದ, ಸಂಶೋಧನಾತ್ಮಕ ಲೇಖನಗಳನ್ನು 
ಒಳಗೊಂಡು ಸುಂದರವಾಗಿ ಮೂಡಿಬರುತ್ತಿದೆ. ಈ ಪತ್ರಿಕೆಯ ಆಜೀವ 
ಚಂದಾದಾರರಾಗಲು ರೂ. ೧೫೦೦/-ಮಾತ್ರ. ತಾವೆಲ್ಲರೂ ಈ ಪತ್ರಿಕೆಗೆ 
ಚಂದಾದಾರರಾಗಲು ವಿನಂತಿ. 


HONGANASU KANNADA MONTHLY 
RNI No. KAR/KAN/2015/64049 
REGISTERED 
Post office Registration No.RNP/KA/BGS/2229/2021-2023 dt. 
28-12-2020 
Office of Posting: Bangalore PSO, Bangalore 560026 
Price : Annual Subscription Rs. 20/- 


Date of publishing and Posting : 30-09-2022 


ಹಸ್ತಪ್ರತಿ ವಿಭಾಗದ ವರದಿ 


ಬೆಂಗಳೂರಿನ 
Deemed 


university ಭಾಷಾ 
ವಿಭಾಗವು, ಸೆಪ್ಟಂಬರ್‌ 
೮, ೨೦೨೨ರಂದು 
World Literay Day 
ಸವರಾರ'೦ಬ'ವ್‌ನ್‌್ನಿ 
ಕ್ಯಾಂಪಸ್‌ನಲ್ಲಿ 
ವಿಜೃಂಭಣೆಯಿಂದ ಆಯೋಜಿಸಿತ್ತು. ಈ ಸಂದರ್ಭದಲ್ಲಿ ತಾಳೆಗರಿಗಳ, 
ತಾಮ್ರಪಟಗಳ, ಕಡತ ಕಾಗದದ ಹಸ್ತಪ್ರತಿಗಳ ಪ್ರದರ್ಶನವನ್ನು 
ಬಿ.ಎಂ.ಶ್ರೀ. ಪ್ರತಿಷ್ಠಾನವು ಆಯೋಜಿಸಿತ್ತು. ಬ್ರಾಹ್ಮಿ ಲಿಪಿಯಿಂದ 
ಪ್ರಾರಂಭಗೊಂಡು, ದಕ್ಷಿಣಾತ್ಯ ಲಿಪಿಗಳ ಉಗಮ, ವಿಕಾಸ, 
ಬೆಳವಣಿಗೆಗಳನ್ನು ಬಿಂಬಿಸುವ 'ಪಟಗಳನು (೮೧85) ಪ್ರದರ್ಶನದಲ್ಲಿ 
ಪ್ರದರ್ಶಿಸಲಾಗಿತ್ತು. ಡಿಜಿಟಲೀಕರಣಗೊಂಡ ತಾಳೆಗರಿಗಳನ್ನು ಓ೩0- 
100 ಮೂಲಕ ಪ್ರದರ್ಶಿಸಲಾಗಿತ್ತು. ಕನ್ನಡ ವಿಭಾಗದ ಮುಖ್ಯಸ್ಥರಾದ 
ಡಾ. ಶಿವಪ್ರಸಾದ್‌ ಅವರು ಪ್ರದರ್ಶನವನ್ನು ಆಯೋಜಿಸಿದ್ದರು. 
ಹಸ್ತಪ್ರತಿ ಸಂಯೋಜಕರಾದ ಶ್ರೀ ಬಿ.ಎಸ್‌.ಗುರುಪ್ರಸಾದ್‌ ಮತ್ತು 
ಹಸ್ತಪ್ರತಿ ಶಾಸ್ತ್ರದಲ್ಲಿ ತರಬೇತಿ ಪಡೆಯುತ್ತಿರುವ ಶ್ರೀ ಉಮೇಶ ಶಿರೂರ್‌ 
ಇವರಿಬ್ಬರೂ "ಪ್ರದರ್ಶನವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿದ್ದರು. 
ಕಳೆದ ಜುಲೈ, ಆಗಸ್ಟ್‌ ಮತ್ತು ಸೆ ಪ್ರೆಂಬರ್‌ ತಿಂಗಳುಗಳಲ್ಲಿ ಉಡುಪಿಯ 
ಶಿರೂರು ಮಿ 'ಫಣಿಯಪ್ಪಯ್ಯ ಶಿರೂರು ಅವರ 
ಮನೆಯಲ್ಲಿದ್ದ ಯಕ್ಷಗಾನದ ೧೮ ತಾಳಗರಿ "ಗಂಥಗಳು ಪ್ರತಿಷ್ಠಾನದಲ್ಲಿ 
ಸಂರಕ್ಷಣೆಗೊಂಡು, ಡಿಜಿಟಲೀಕರಣಗೊಂಡ ನಂತರ ಅವುಗಳನ್ನು 
ಅವರ ಆಶಯದಂತೆ ಅವರಿಗೇ ಹಿಂದಿರುಗಿಸಲಾಗಿದೆ. 


Christ 


Printed and published by : B.R.Ravindranath on behalf of the BMSRI SMARAKA PRATISHTANA, B.M.Sri Pratishtana Road, (3rd Main Road) NR Colony, 
Bangalore - 560019 and printed at Annapoorneshwari Printers, No. 11, 10 °C’ Main, 6th Block, Rajajinagar, Bangalore 10 . and published at BMSRI PRATISHTANA, 
B.M.Sri Pratishtana Road, 3 Main Road, NR Colony, Bangalore - 560019 Editor : B.R.Ravindranath 


ವಿಳಾಸ 


ಬಿ.ಎಂ.ಶ್ರೀ. ಪ್ರತಿಷ್ಠಾನ 

ಬಿ.ಎಂ.ಶ್ರೀ. ಪ್ರತಿಷ್ಠಾನದ ರಸ್ತೆ, ೩ನೇ ಮುಖ್ಯರಸ್ತೆ 
ನರಸಿಂಹರಾಜ ಕಾಲೋನಿ, ಬೆಂಗಳೂರು - ೧೯ 
ದೂರವಾಣಿ : ೯೯೭೨೮೧೨೧೨೭ 


Paged | October 2022 Honganasu 


Vol. 10 Issue 6 


